ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಮಂಗಳೂರಿನಲ್ಲಿ €AAಿ ಮತ್ತು NCR ಪ್ರತಿಭಟನೆ ಬಗ್ಗೆ 


ಶ್ರೀ ಐವಾನ್‌ ಡಿ'ಸೋಜ (ನಾಮನಿರ್ದೇಶನ ಹೊಂದಿದವರು)-- 
188 (240) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮಂಗಳೂರಿನಲ್ಲಿ ಅ೦೦ ಮತ್ತು ಓಅಖ ಪ್ರತಿಭಟನೆಗಾರರ ಮೇಲೆ ಗೋಲಿಬಾರ್ದಲ್ಲಿ ಮೃತರಾದವರಿಗೆ 
ಸರ್ಕಾರ ಪರಿಹಾರ ನೀಡಿದೆಯೇ; 2017-18, 2018-19 ಮತ್ತು 2019-20ರಲ್ಲಿ ರಾಜ್ಯದಲ್ಲಿ ಎಷ್ಟು ಮಂದಿಗೆ 
ಯಾವ ಯಾವ ಕಾರಣಕ್ಕಾಗಿ ಮೃತರಾದವರಿಗೆ ಪರಿಹಾರ ನೀಡಲಾಗಿದೆ; ಪರಿಹಾರ ನೀಡಿದ ಪಟ್ಟೆ ಸಹಿತ 
ಐವರ ನೀಡುವುದು; 


(ಆ) ಮಂಗಳೂರಿನಲ್ಲಿ ಪರಿಹಾರ ಘೋಷಿಸಿ ನ೦ತರ ಅದನ್ನು ನೀಡದಿರಲು ಕಾರಣಗಳೇನು; (ವಿವರ 
ನೀಡುವುದು) 


(ಇ) ರಾಜ್ಯದಲ್ಲಿ ಪ್ರತಿಭಟಿನೆಗಾರರು ಪ್ರತಿಭಟನೆಗೆ ಮುಂದಾದಾಗ ಅವರ ಮೇಲಿನ ಕೇಸುಗಳನ್ನು ಹಿಂದಕ್ಕೆ 
ಪಡೆದ ಉದಾರಣೆಗಳಿವೆಯೇ ಇದ್ದರೆ ವಿವರ ನೀಡುವುದು; 


(ಈ) 2018-19, 2019-20ರ ಪ್ರತಿಭಟಿನೆಯಲ್ಲಿ ಗಾಯಗೊಂಡವರ ಚಿಕಿತ್ಸೆಯ ಹಣವನ್ನು ರಾಜ್ಯ 
ಸರ್ಕಾರದಿಂದ ನೀಡಲಾಗಿದೆಯೇ; ನೀಡಿದ್ದರೆ ವಿವರ ನೀಡುವುದು; ಮಂಗಳೂರು ಗಲಭೆಯಲ್ಲಿ 
ಗಾಯಗೊಂಡವರ ಸಂಖ್ಯೆ ಎಷ್ಟು; ಅವರು ಪಾವತಿಸಿದ ಆಸ್ಪತ್ರೆಯ ಚಿಕಿತ್ಸ ಬಿಲ್ಲು ಎಷ್ಟು; ಬಿವರ 
ನೀಡುವುದು; 


(ಉ) ಮಂಗಳೂರು ಗಲಭೆಯಲ್ಲಿ ಗಾಯಗೊಂಡ ಪೊಲೀಸರ ಸಂಖ್ಯೆ ಎಷ್ಟು; ವಿವರ ನೀಡುವುದು; ಯಾವ 
ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ? (ವಿವರ ನೀಡುವುದು) 


